


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಮೇ ೧, ೨೦೧೪ (ವೈಶಾಖ ೧೧, ಶಕ ವರ್ಷ ೧೯೩೬) ಸಂಚಿಕೆ ೧೮ 
Volume 149 Bangalore, Thursday, May 1, 2014 (Vaishakha 11, Shaka Varsha 1936) Issue 18 
ಭಾಗ ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಾರ್ವಜನಿಕ ಸೂಚನೆ 
ಬಾಗಲಕೋಟ ಸ್ಕ್ಯಾನ ಸೆಂಟರ ಪ್ರೈವೇಟ್‌ ಲಿಮಿಟೆಡ್‌ 
ನೋಂದಾಯಿತ ಕಛೇರಿ : ಕೆರೂಡಿ ಹಾಸ್ಪಿಟಲ್‌ ಅಂಡ್‌ ರಿಸರ್ಚ್‌ ಸೆಂಟರ್‌ 
ಎಕ್ಸ್‌ಟೆನ್ನನ್‌ ಏರಿಯಾ ಬಾಗಲಕೋಟ - 587 101 
ಸಾರ್ವಜನಿಕ ಮಾಹಿತಿಗಾಗಿ ಬಾಗಲಕೋಟ ಸ್ಕ್ಯಾನ ಸೆಂಟರ ಪ್ರೈವೇಟ್‌ ಲಿಮಿಟೆಡ್‌ನ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೋಮವಾರ 
ದಿನಾಂಕ ಮಾರ್ಚ್‌ 24, 2014ರ ಸಂಜೆ 4.30 ಘಂಟೆಗೆ ಕಂಪನಿಯ ನೋಂದಾಯಿತ ಕಛೇರಿಯಲ್ಲಿ - ಕೆರೂಡಿ ಹಾಸ್ಪಿಟಲ್‌ ಅಂಡ್‌ ರಿಸರ್ಜ್‌ ಸೆಂಟರ್‌ 


ಎಕ್ಸ್‌ಟೆನ್ನನ್‌ ಏರಿಯಾ ಬಾಗಲಕೋಟ-587 101 ಜರುಗಿದ್ದು ಅಲ್ಲಿ ಈ ಮೇಲೆ ಸೂಚಿಸಿದ ಕಂಪನಿಯನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಲು ವಿಶೇಷ 
ನಿರ್ಣಯವನ್ನು ಈ ಕೆಳಗಿನಂತೆ ಮಂಡಿಸಿ ಅಂಗೀಕರಿಸಲಾಯಿತು. 


ಕಂಪನಿ ಕಾಯ್ದೆ 1956ರ ವಿಭಾಗ 484(1)(ಬಿ) ನಿಬಂಧನೆ ಪ್ರಕಾರ ಕಂಪನಿಯನ್ನು ಸದಸ್ಯರ ಸ್ವ-ಇಚ್ಛೆಯಂತೆ ಮುಚ್ಚುವ ನಿರ್ಣಯವನ್ನು 
ಈಗಿಂದೀಗಲೇ ಜಾರಿಗೆ ಬರುವಂತೆ ತೀರ್ಮಾನಿಸಲಾಗಿದೆ. 
ಮಂಡಳಿ ಆದೇಶದ ಮೇರೆಗೆ 
ಸ್ಥಳ : ಬಾಗಲಕೋಟ 
ದಿನಾಂಕ : 24.03.2014 
ಶಿವಕುಮಾರ ಮುರಿಗೆಪ್ಪ ದಂಡಿನ 


ಲಿಕ್ಷಿಡೇಟರ್‌ 
ಖ 
ಫಾರ್ಮ್‌ ಸಂ. 151 (ರೂಲ್‌-315 ನೋಡಿ) 
ಸದಸ್ಯರು ಸ್ವಯಂ ಪ್ರೇರಿತವಾಗಿ ಮುಚ್ಚುವುದು 
ಸೆಕ್ಷನ್‌ 516ರ ಅನುಸಾರ ಲಿಕ್ಸಿಡೇಟರ್‌ ನೇಮಕಾತಿ ನೋಟೀಸು 
ಕಂಪನಿಯ ಹೆಸರು : ಬಾಗಲಕೋಟ ಸ್ಕ್ಯಾನ ಸೆಂಟರ ಪ್ರೈವೇಟ್‌ ಲಿಮಿಟೆಡ್‌ ಬಾಗಲಕೋಟ 
ವ್ಯವಹಾರ ಸ್ವರೂಪ : ಪ್ರಮೋಟ, ಎಸ್ಟಾಬ್ಲಿಷ ಆಂಡ್ಯ ರನ್‌ ಡೈಗ್ಲೂಸ್ಪಿಕ ಸೆಂಟರ್‌, ಲ್ಯಾಬರೇಟರಿಸ್‌, ಬ್ಲಡ್‌ ಬ್ಯಾಂಕ್ಸ್‌ , ಹೆಲ್ತ್‌ 


ಕ್ಲಿನಿಕ್‌ , ಸ್ಲಾನಿಂಗ್‌ ಸೆಂಟರ್‌ , ಹಾಸಿಟಲ್‌ 
ರ್‌ು ಸಶಿ ~ ಬ 


ನೋಂದಾಯಿತ ಕಛೇರಿ ವಿಳಾಸ : ಕೆರೂಡಿ ಹಾಸ್ಪಿಟಲ್‌ ಆಂಡ್ಯ ರಿಸರ್ಚ ಸೆಂಟರ್‌ ಎಕ್ಸ್‌ಟೆನ್‌ಷನ್‌ 
ಏರಿಯಾ ಬಾಗಲಕೋಟ - 587101 


(೧೦೫೭) 


೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ಭಾಗ ೩ 





ಲಿಕ್ಕಿಡೇಟರ್‌ ರವರ ಹೆಸರು : ಶಿವಕುಮಾರ ಮುರಿಗೆಪ್ಪ ದಂಡಿನ 
ನಿಯರ್‌ ಕೆರೂಡಿ ಹಾಸ್ಪಿಟಲ್‌, ಲಾಯನ್ಸ್‌ ಸ್ಕೂಲ ರೋಡ ಎಕ್ಸ್‌ಟೆನ್‌ಷನ್‌ 
ಏರಿಯಾ ಬಾಗಲಕೋಟ - 587101 


ನೇಮಕಾತಿ ದಿನಾಂಕ : ಮಾರ್ಚ್‌ 24, 2014 
ಯಾರಿಂದ ನೇಮಕಾತಿಗೊಂಡರು : ಮಾರ್ಚ್‌ 24, 2014ರಂದು ನಡೆದ ಸದಸ್ಯರ ಮೀಟಿಂಗ್‌ನಲ್ಲಿ 


ಮಂಡಳಿ ಆದೇಶದ ಮೇರೆಗೆ 
ಸ್ಥಳ : ಬಾಗಲಕೋಟ 
ದಿನಾಂಕ : 24.03.2014 
ಶಿವಕುಮಾರ ಮುರಿಗೆಪ್ಪ ದಂಡಿನ 
ಲಿಕ್ಶಿಡೇಟರ್‌ 


PUBLIC NOTICE 
BAGALKOT SCAN CENTRE PRIVATE LIMITED 
Reg. Office: Kerudi Hospital & Research Centre Extension Area, Bagalkot— 587101 


Notice is hereby given for general information that the members of BAGALKOT SCAN CENTRE PRIVATE LIMITED at 
Annual General Meeting of the Company held on Monday, the 24" day of March 2014 at 4.30 P.M at the Registered Office of the 
Company at Kerudi Hospital & Research Centre Extension Area, Bagalkot-587101 have passed the following Special Resolutions to 
wind up the above company voluntarily: 

“RESOLVED THAT pursuant to the provisions of Section 484(1)(b) of the Companies Act, 1956, the consent of the members 
of the company be and is hereby accorded to wind-up the affairs of the Company as the members’ voluntary winding-up with immediate 
effect.” 


By Order of Board 
Place : Bagalkot Shivakumar Murigeppa Dandin 


Date: 24-03-2014 Liquidator 
FORM NO. 151 


(SEE RULE 315) 
Members’ Voluntary Winding Up 
Notice of Appointment of Liquidator pursuant to section 516 


Name of the Company BAGALKOT SCAN CENTRE PRIVATE LIMITED 


Nature of Business ಕ Promote, establish and run diagnostic 
Centers, laboratories, blood banks, health clinics, 
scanning centers, hospitals. 

Address of Registered Office ಕ Kerudi Hospital & Research Centre Extension Area, 
Bagalkot- 587101 

Name & Address of Liquidator * Shivakumar Murigeppa Dandin 


Near Kerudi Hospital Dandin Hospital, Lins School 
Road Extn, Bagalkot, 587101. 


Date of Appointment : 24" March, 2014 
By whom appointed ಕ Members in their meeting held on 24" March, 2014 
By Order of the Board 
Place : Bagalkot Shivakumar Murigeppa Dandin 
Date: 24-03-2014 Liquidator 
PD-29 
50-5 


OFFICE OF THE CITY CIVIL COURT, BANGALORE 
NOTIFICATION 
No. ADM-I (5) 906/2014, Dated : April 1,2014. 


Sri L. Siddaiah, Retd. Asst. Registrar, City Civil Court, Bangalore, is granted cash equivalent of leave salary for earned leave 
not exceeding 300 days at his credit on the date of his retirement i.e., w.e.f. 31.1.2014 in accordance with Rule 118-A of K.C.S.Rs. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ೧೦೫೯ 





Further, it is certified that there are no departmental enquiries / criminal proceedings are pending against Sri L. Siddaiah, 
Retd. Asst. Registrar of this Court, who has retired from Service on attaining the age of superannuation on the afternoon of 31.1.2014. 


He shall be paid pay and allowances admissible for the period of earned leave at her credit as per rules. 
BY ORDER OF THE PRL. CITY CIVIL & SESSIONS JUDGE, 


Registrar, 


PR-235 City Civil Court, Bangalore 


FORM NO.155 


Members’ Voluntary winding-up 


Name of the company: Chakpak Media Private Limited (In Liquidation) 


Notice convening final meeting 


Notice is hereby given in pursuance of Section 497 that a General meeting of the members of Chakpak Media Private Limited 
(In Liquidation) will be held on 30.04.2014 at No.463, 13th Cross, 10th Main, Wilson Garden, Bangalore - 560 027 at 11 A.M, for the 
purpose of having an account laid before them showing the manner in which the winding-up has been conducted and the property of the 
company disposed of and of hearing any explanation that may be given by the liquidator and also of determining by a special resolution, 
the manner in which the books, accounts and documents of the company and of the liquidator shall be disposed of. 


Dated this 27th day of March 2014 


SAJl ೧ JOHN, Advocate 


LIQUIDATOR 
PD-28 Chakpak Media Private Limited 
50-5 (In Liquidation) 


ಆಯುಕ್ತರು, ಮಹಾನಗರ ಪಾಲಿಕೆ, ಮಂಗಳೂರು 
ಸಂಖ್ಯೆ: ₹51-18/ಸಿಆರ್‌-181/12-13, ದಿನಾಂಕ: 20ನೇ ಫೆಬ್ರವರಿ, 2014 


ಕರ್ನಾಟಕ ಸರಕಾರದ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005ರ ಮಂಗಳೂರು ಮಹಾನಗರಪಾಲಿಕೆಯ ಈ ಕೆಳಗಿನ 
ಅಧಿಕಾರಿ/ಸಿಬ್ಬಂದಿಗಳನ್ನು ಆಯಾ ವಿಭಾಗಕ್ಕೆ ಸಂಬಂಧಿಸಿದ ವಿಷಯಗಳ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಮಾಹಿತಿಯನ್ನು ಮೇಲಿನ ಕಾಯಿದೆಯನ್ವಯ 
ಒದಗಿಸಲು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. 





















































ದೂರವಾಣಿ 
ವಿಭಾಗ/ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು 
ಕ್ರಸಂ. y } ೆ ವಿಳಾಸ ಸಂಖ್ಯೆ/ ಷರಾ 
Section Public Information Officers 
Phone 
1. ಆರೋಗ್ಯ ವಿಭಾಗ ಆರೋಗ್ಯಾಧಿಕಾರಿ ಮಂಗಳೂರು 2220313 
Health Section Health Officer ಮಹಾ 2220311 
ನಗರಪಾಲಿಕೆ 8050370955 
ಕಛೇರಿ, 
4 ಲೆಕ್ಕಪತ್ರ ವಿಭಾಗ ಮುಖ್ಯ ಲೆಕ್ಕಾಧಿಕಾರಿ 2220313 
ಲಾಲ್‌ಬಾಗ್‌, 
Accounts Section Chief Accounts Officer 2220312 
ಮಂಗಳೂರು 
9480015927 
Mangalore 
3. ಲೆಕ್ಕ ತಪಾಸಣಾ ವಿಭಾಗ ಮುಖ್ಯ ಲೆಕ್ಕ ಪರಿಶೋಧಕರು City 2220313 
Audit Section Chief Auditor Corporation 9986134393 
Office, 
4. ಪರಿಷತ್‌ ವಿಭಾಗ ಪರಿಷತ್‌ ಕಾರ್ಯದರ್ಶಿ | albh 2220313 
albhag, 
Council Section Council Secretary ತ 9448633338 
Mangalore-2 
9; ಭೂಸ್ವಾಧೀನ ವಿಭಾಗ ಉಪ ಆಯುಕ್ತರು (ಕಂದಾಯ) 2220313 
Land Acquisition Section Deputy Commissioner (Revenue) 2220341 
9482006785 
6. ಆಡಳಿತ ವಿಭಾಗ ರೆಕಾರ್ಡ್‌ ಪರಿಷತ್‌ ಕಾರ್ಯದರ್ಶಿ 
ವಿಭಾಗ Council Secretary 2220312 
Establishment Record 9448633338 
Section 





















































೧೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ಭಾಗ ೩ 
ದೂರವಾಣಿ 
ವಿಭಾಗ/ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು 
ಕ್ರಸಂ. ಶ್ತ ೯ ೆ ವಿಳಾಸ ಸಂಖ್ಯೆ/ ಷರಾ 
Section Public Information Officers 
Phone 
7. ಕಂದಾಯ ವಿಭಾಗ ಕಂದಾಯಾಧಿಕಾರಿ ಮಂಗಳೂರು 
9845671371 
Revenue Section Revenue Officer ಮಹಾ 
8 ಕಂಪೂಟರ್‌ ವಿಭಾಗ ಮುಖ್ಯ ಲೆಕ್ತಾಧಿಕಾರಿ ಜತೆ 2220312 
ಸ ೦ಪ್ಕೂ ಕ್ನಾಧಿಕಾ 
ಠಿ ಹ ಶಿ ಕ" ಕಛೇರಿ, 
Computer Section Chief Accounts Officer 9480015927 
ಲಾಲ್‌ಬಾಗ್‌, 
9. ಇಂಜಿನಿಯರಿಂಗ್‌-1 ಕಾರ್ಯಪಾಲಕ ಅಭಿಯಂತರರು ಮಂಗಳೂರು 2220300 
Engineering-1 Executive Engineer Mangalore 9844364099 
City 
10. ಇಂಜಿನಿಯರಿಂಗ್‌-2 ಕಾರ್ಯಪಾಲಕ ಅಭಿಯಂತರರು i 
Corporation | 9449839443 
Engineering-2 Executive Engineer Office, 
ll. ನಗರ ಯೋಜನಾ ವಿಭಾಗ ಜಂಟಿ ನಿರ್ದೇಶಕರು Lalbhag, ps 
Town Planning Section Joint Director (0106/0195 
12. ನಗರ ಬಡತನ ನಿರ್ಮೂಲನಾ 
ಕೋಶ ಆಶ್ರಯ, 22.75% ಸಮುದಾಯ ಸಂಘಟನಾ ಅಧಿಕಾರಿ 
9886163309 
ಎಸ್‌.ಜೆ.ಎಸ್‌.ಆರ್‌.ವೈ. Community Affairs Officer 
Ashraya 22.75% 
13. ಸುರತ್ಕಲ್‌ ಉಪ ಕಛೇರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು 2220360 
Surathkal Sub Office Assistant Executive Engineer 9448502777 
14. ಮಲ್ಲಿಕಟ್ಟೆ ಉಪ ಕಛೇರಿ ಸಹಾಯಕ ಕಂದಾಯಾಧಿಕಾರಿ 2220324 
Mallikatte Sub Office Asst. Revenue Officer 9448177302 


























ಮಾಹಿತಿ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. 


ಕರ್ನಾಟಕ ಸರಕಾರದ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005ರ ಮಂಗಳೂರು ಮಹಾನಗರಪಾಲಿಕೆಯ ಈ ಕೆಳಗಿನ ಸಿಬ್ಬಂಧಿಗಳನ್ನು 
ತಮ್ಮ ಶಾಖೆಗೆ ಸಂಬಂಧ ಪಡುವ ವಿಷಯಗಳಿಗೆ ಮಾಹಿತಿ ಕೋರುವ ಅರ್ಜಿಗಳನ್ನು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಸಹಾಯಕ ಸಾರ್ವಜನಿಕ 





















































ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ದೂರವಾಣಿ 
ಕ್ರ.ಸಂ. ವಿಭಾಗ ವಿಳಾಸ ಷರಾ 
Asst. Public Information Officers ಸಂಖ್ಯೆ 
I: ಆಡಳಿತ ವಿಭಾಗ ಅಧೀಕ್ಷಕಿ 2220313 
Establishment Section Superintendent ರಂದ 
2220318 
9449014493 
2. ಕಂದಾಯ ವಿಭಾಗ ಅಧೀಕಕಿ ಮಂಗಳೂರು 
೫ 9980189431 
Revenue Section Superintendent ಮಹಾ 
3 ನಗರಪಾಲಿಕೆ 
* ಆರೋಗ್ಗ ವಿಭಾಗ ಅಧೀಕಕರು 
ಭು, ಬ ಕಛೇರಿ, 9448952797 
Health Section Superintendent 
ಲಾಲ್‌ಬಾಗ್‌, 
4. ನಗರ ಯೋಜನಾ ವಿಭಾಗ ಅಧೀಕಕರು ಮಂಗಳೂರು 
ಈ 9449047573 
Town Planning Section Superintendent 
5. ಲೆಕ್ಷಪತ್ರ ವಿಭಾಗ ಅಧೀಕಕರು 
ನ ಈ 9342938538 
Accounts Section Superintendent 
6. ಲೆಕ್ಷ ತಪಾಸಣಾ ವಿಭಾಗ ಅಧೀಕಕರು 
| ಸ 2220313 
Audit Section Superintendent 











ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ೧೦೬೧ 
















































































ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ದೂರವಾಣಿ 
ಕ್ರ.ಸಂ. ವಿಭಾಗ ವಿಳಾಸ ಷರಾ 
Asst. Public Information Officers ಸಂಖ್ಯೆ 
7 ಇಂಜಿನಿಯರಿಂಗ್‌ ವಿಭಾಗ-1 ಅಧೀಕಕರು ಮಂಗಳೂರು 
ಲ 2220313 
Engineering Sction-1 Superintendent ಮಹಾ 
8. ಕಂಪ್ಯೂಟರ್‌ ವಿಭಾಗ ದ್ವಿದಸ. ಭಗರಬಾಲಿಂ 
ನ ಕಟೇರಿ 9449032144 
Computer Section S.D.A. ಭಲ 
ಲಾಲ್‌ಬಾಗ್‌, 
9. ರೆಕಾರ್ಡ್‌ ವಿಭಾಗ ಅಧೀಕಕಿ 
ಮಂಗಳೂರು | 9449014493 
Record Section Superintendent 
10. | ಇಂಜಿನಿಯರಿಂಗ್‌ ಉಪವಿಭಾಗ-2 ಅಧೀಕಕರು 
2220313 
Engineering Sub Section-2 Superintendent 
ll. ಪರಿಷತ್‌ ವಿಭಾಗ ಸಮಿತಿ ಕಾರ್ಯದರ್ಶಿ 
9886083322 
Council Section Council Secretary 
12. ಮಲ್ಲಿಕಟ್ಟೆ ಉಪ ಕಛೇರಿ ಅಧೀಕಕರು 
| ಸ 9449452361 
Mallikatte Sub Office Superintendent 
13. ಸುರತ್ಕಲ್‌ ಉಪ ಕಛೇರಿ ಅಧೀಕಕರು 
ಈ 9449086070 
Surathkal Sub Office Superintendent 
14. ನಗರ ಬಡತನ ನಿರ್ಮೂಲನಾ 
ಕೋಶ ಆಶ್ರಯ, 22.75% ಪ್ರ.ದ.ಸ. 2220313 
ಎಸ್‌.ಜೆ.ಎಸ್‌.ಆರ್‌.ವೈ. F.D.A. 9964069572 
Ashraya 22.75% 
15. ಭೂಸ್ತಾಧೀನ ವಿಭಾಗ ಪ್ರ.ದ.ಸ. 
ನ 9449821252 
Land Acquisition Section F.D.A. 





ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಗಳೂರು 
ಮಹಾನಗರಪಾಲಿಕೆಯ ಈ ಕೆಳಗಿನ ಅಧಿಕಾರಿಗಳನ್ನು ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 








ಕ್ರಸಂ. ಮೇಲ್ಮನವಿ ಪ್ರಾಧಿಕಾರ Appeal Authority ವಿಳಾಸ ದೂರವಾಣಿ ಸಂಖ್ಯೆ ಷರಾ 
J: ಉಪ ಆಯುಕ್ತರು, (ಆಡಳಿತ) ಮಂಗಳೂರು ಮಂಗಳೂರು ಮಹಾನಗರಪಾಲಿಕೆ 2220305 
ಮಹಾನಗರ ಪಾಲಿಕೆ, ಮಂಗಳೂರು ಕಛೇರಿ, ಲಾಲ್‌ಬಾಗ್‌, ಮಂಗಳೂರು 9448951722 


Deputy Commissioner (Admn.) Mangalore City 


Corporation, Mangalore 























PD 27 


ಆಯುಕ್ತರು 
5೦5 


ಮಹಾನಗರ ಪಾಲಿಕೆ, ಮಂಗಳೂರು 


OFFICE OF THE CITY CIVIL COURT, BANGALORE 
NOTIFICATION 
No. ADM-l (E)/768/2014, Dated: 15" March, 2014. 


Smt T. Narendra, Retd. Asst. Registrar, City Civil Court, Bangalore, is granted cash equivalent of leave salary for 
earned leave not exceeding 300 days at her credit on the date of her retirement i.e., w.e.f. 31.1.2014 in accordance with Rule 118-A of 
K.C.S:Rs. 


೧೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ಭಾಗ ೩ 





Further, it is certified that there are no departmental enquiries/ criminal proceedings are pending against Smt 7. Narendra, 
Retd. Asst. Registrar of this Court, who has retired from Service on attaining the age of superannuation on the afternoon of 31.1.2014. 


She shall be paid pay and allowances admissible for the period of earned leave at her credit as per rules. 


BY ORDER OF THE PRL. CITY CIVIL & SESSIONS JUDGE, 


Registrar 
PR-214 City Civil Court, Bangalore 


ಆಯುಕ್ತರ ಕಾರ್ಯಾಲಯ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆ, 
2ನೇ ಮಹಡಿ, ಶ್ರೀ ಮಲೈ ಮಹದೇಶ್ವರ ವಾರ್ತಾ ಭವನ, ಆಲೂರು ವೆಂಕಟರಾವ್‌ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18 
ಅಧಿಸೂಚನೆ 
ಸಂಖ್ಯೆ: ಸಿಬ್ಬಂದಿ 1/ಸಿಆರ್‌/41/05-06, ದಿನಾಂಕ: 24-03-2014 

ವಿಷಯ :- ಭಾರತ ಸರ್ಕಾರದ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ-2005 ರನ್ವ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ 
ಶ್ರೀ ಸಹಸ್ತಲಿಂಗೇಶ್ವರ ದೇವಸ್ಥಾನ, ಉಪ್ಪಿನಂಗಡಿ, ಪುತ್ತೂರು ತಾಲ್ಲೂಕು, ಈ ಸಂಸ್ಥೆಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ :- 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ/37/ವಿಮಕ/2005/ದಿನಾಂಕ: 08-02-2006. 
2. ಈ ಕಛೇರಿಯ ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ: 16-06-2007. 


3. ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ರವರ ಪತ್ರ ಸಂಖ್ಯೆ: ಮಾ.ಹಕಾ/ಸಿಆರ್‌/11/13-14/ 
123257/ಎಫ್‌1/ದಿನಾ೦ಕ:13-02-2014 (ಸ್ವೀಕೃತಿ ದಿನಾಂಕ: 21-02-2014) 


ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ-2005 ರ ಸೆಕ್ಷನ್‌ 5(1) 5(2) ಹಾಗೂ 19 (1) ರಲ್ಲಿನ ಪ್ರದತ್ತವಾದ ಅಧಿಕಾರನ್ನು ಚಲಾಯಿಸಿ 
ಉಲ್ಲೇಖ (2)ರ ಅಧಿಸೂಚನೆಯನ್ನು ಮುಂದುವರೆಸುತ್ತಾ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ 
ಮೇಲ್ಮನವಿ ಪ್ರಾಧಿಕಾರಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲ್ಲೂಕು, ಉಪ್ಪಿನಂಗಡಿ ಗ್ರಾಮದ ಶ್ರೀ ಸಹಸಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ 
ನೇಮಿಸಲಾಗಿದೆ. 





ಮಾಹಿತಿ ಹಕ್ಕು ಅಧಿನಿಯಮ- 
2005ರ ಸೆಕ್ಷನ್‌ 5 (2) ರ 
ಪ್ರಕಾರ ಸಹಾಯಕ ಸಾರ್ವಜನಿಕ 


ಮಾಹಿತಿ ಹಕ್ಕು ಅಧಿನಿಯಮ- 
ದೇವಸ್ಥಾನದ ಹೆಸರು 2005ರ ಸೆಕ್ಷನ್‌ 5 (1) ರ ಪ್ರಕಾರ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮಾಹಿತಿ ಹಕ್ಕು ಅಧಿನಿಯಮ- 
2005ರ ಸೆಕ್ಷನ್‌ 19 (1) ರ 
ಪ್ರಕಾರ ಮೇಲ್ಮನವಿ ಪ್ರಾಧಿಕಾರಿ 





ಮಾಹಿತಿ ಅಧಿಕಾರಿ 
ಶ್ರೀ ಸಹಸ್ತಲಿಂಗೇಶ್ವರ ದೇವಸ್ಥಾನ, | ಕಾರ್ಯನಿರ್ವಾಹಕ ಅಧಿಕಾರಿಗಳು ಮ್ಯಾನೇಜರ್‌ / ಹಿರಿಯ ಗುಮಾಸ್ತ | ಸಹಾಯಕ ಆಯುಕ್ತರು 
ಉಪ್ಪಿನಂಗಡಿ, ಪುತ್ತೂರು ತಾಲ್ಲೂಕು, ಹಿಂದೂ ಧಾರ್ಮಿಕ ಸಂಸ್ಥೆಗಳು 
ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಧರ್ಮಾದಾಯ ದತ್ತಿಗಳ 











ಇಲಾಖೆ, ಮಂಗಳೂರು 











ಆಯುಕ್ತರ ಪರವಾಗಿ 
PR-215 ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು 
ಧರ್ಮಾದಾಯ ದತ್ತಿಗಳ ಇಲಾಖೆ, ಬೆಂಗಳೂರು. 


OFFICE OF THE PRL. DISTRICT & SESSIONS JUDGE BIJAPUR 
Notice U/R. 6 (2) of the Notaries Rules, 1956 
BIJAPUR DATED: 26/03/2014 
Where as the below mentioned Advocates of Indi taluka have made the application under Rule 4 (2) of the Notaries Rule, 
1956 for appointing them as a notary in the form of memorial for Revenue taluka of Indi. Therefore, objections if any, for the 


appointment of the below mentioned applicants as notary for Revenue Taluka of Indi, be submitted to the under signed within 14 days 
from the date of publication of this notice in the Karnataka Gazette. 


Smt.Savitri 0/0 Shankar Iti, Advocate, KHB Colony, Indi. 

Sri Huseni Mattulal Tambe, Advocate, R/o Hanjagi, Taq: Indi. 

Sri Ashok Ramagond Ranagatti, Advocate, ೧/೦ Salotagi, Tq: Indi. 
Sri Govindarao Keshav Indi, Advocate, R/o Birappa Nagar, Indi. 
Sri Kedarling Panchappa Bhairaji Advocate, ೧/೦ Sindagi Road,Indi. 


DEO BAN i 


Sri Ragadev Ramachandra Kamble, Advocate, ೧/೦ Nivaragi Tq: Indi. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ೧೦೬೩ 





7. Smt. Shamala Ramagond Golai, Advocate, ೧/೦ Bhaironagi, Tq: Indi. 
8. Sri Ashwath Ramachandra Kulkarni, Advocate, ೧/೦ Chadchan, Ta: Indi. 
9. Sri Mallappa Shivappa Andodagi, Advocate ೧/೦ Bhaironagi, Tq: Indi. 
10. Smt.Vidya Baburao Mutalik Desai, Advocate, R/o Sindagi Road, Tq: Indi. 
11. Sri Sidram Sharanappa Pujari, Advocate, R/o Baharpeth Galli, Indi. 
12. Sri Gurunath Srinivasrao Joshi.Advocate, R/o Venkateshwar Temple Indi. 
13. Sri Basavaraj Balawantappa Biradar, Advocate. APMC Yard, Indi. 
14. Sri Ashok Ambaji Gajakosha, Advocate, ೧/೦ Bijapur Road, Indi. 


K. Ninge Gowda 
PR-216 Prl. District & Sessions Judge, 
SC - 05 Bijapur. 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಇವರ ನಡವಳಿಗಳು 
ವಿಷಯ:- ಶ್ರೀಮತಿ ಜಿ.ವಿ. ಸುಧಾ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತಾಲ್ಲೂಕು ಆಸ್ಪತ್ರೆ ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ, ಇವರ ಅನಧಿಕೃತ ಗೈರುಹಾಜರಿ ಆರೋಪದ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತ೦ತಿ-ಅ೦ತಿಮ 
ಆದೇಶ. 


ಓದಲಾಗಿದೆ:- 1 ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಪತ್ರ ಸಂಖ್ಯೆ 
ಆಡಳಿತ/38/2005-06 ದಿನಾ೦ಕ:18/07/2011. 


ನಿರ್ದೇಶನಾಲಯದ ದೋಷಾರೋಪಣಾ ಪಟ್ಟಿ ದಿನಾಂಕ: 04/12/2012. 
ವಿಚಾರಣಾಧಿಕಾರಿಗಳ ನೇಮಕಾತಿ ದಿನಾಂಕ: 04/03/2013. 
ವಿಚಾರಣೆಗೆ ಹಾಜರಾಗಲು ಸೂಚಿಸಿ ಪತ್ರಿಕಾ ಪ್ರಕಟಣೆ ಹೊರಡಿಸಿದ ದಿನಾ೦ಕ:08-04-2013. 


ಟಾ 


ಮುಖ್ಯ ಜಾಗೃತಾಧಿಕಾರಿಗಳು ಜಾಗೃತ ಕೋಶ ಇವರ ವಿಚಾರಣಾ ಸಂಖ್ಯೆ ಮು.ಜಾ.ಅ/ಜಾಕೋ/ಎನ್‌ಜಿ46/2012-13 
ದಿನಾಂಕ: 24/06/2013. 


6... ಎರಡನೇ ಸೂಚನಾ ಪತ್ರ ದಿನಾಂಕ: 19/08/2013. 

ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ(10ರಲ್ಲಿ ಶ್ರೀಮತಿ ಜಿ.ವಿ.ಸುಧಾ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತಾಲ್ಲೂಕು ಆಸ್ಪತ್ರೆ, ದೇವನಹಳ್ಳಿ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರು ದಿನಾಂಕ: 25/03/2005 ರಿಂದ ಕರ್ತವ್ಯಕ್ಕೆ ಗೈರುಹಾಜರಿಯಾಗಿದ್ದು ಇವರಿಗೆ ನೋಟೀಸ್‌ಗಳು ಹಾಗೂ 
ನೋಂದಾಯಿತ ಅಂಚೆಗಳನ್ನು ನೀಡಲಾಗಿರುತ್ತದೆ ಶಾಖಾ ಅಂಚೆ ಪಾಲರು ಅಂಚೆ ಕಛೇರಿ ಕೆರೆಗೋಡು ಅಂಚೆ ಕೆ. ಗೌಡಗೆರೆ ಇವರು ದಿನಾಂಕ:13/4/2011ರ 
ತಮ್ಮ ಪತ್ರದಲ್ಲಿ ಸದರಿಯವರು ಗ್ರಾಮದಲ್ಲಿ ಇಲ್ಲವೆಂದು ಮಾಹಿತಿ ನೀಡಿರುತ್ತಾರೆ, ಹಾಗೂ ನೌಕರರಿಗೆ ಅಂತಿಮ ತಿಳುವಳಿಕೆಗಾಗಿ ಪತ್ರಿಕಾ ಪ್ರಕಟಣೆಯನ್ನು 
ನೀಡಲಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ನೌಕರರ ಅನಧಿಕೃತ ಗೈರುಹಾಜರಿಗೆ ಮೇಲೆ ಓದಲಾದ ಉಲ್ಲೇಖ(2)ರಲ್ಲಿ ದೋಷಾರೋಪಣಾ ಪಟ್ಟಿಯನ್ನು 
ಜಾರಿಗೊಳಿಸಲಾಗಿದ್ದು ನೌಕರರು ದೋಷಾರೋಪಣಾ ಪಟ್ಟಿಗೆ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆಯನ್ನು 
ಕಂಡುಕೊಳ್ಳುವ ದೃಷ್ಟಿಯಿಂದ ಇಲಾಖಾ ವಿಚಾರಣೆ ನಡೆಸಿ ವರದಿಯನ್ನು ನೀಡಲು ಮೇಲೆ ಓದಲಾದ ಉಲ್ಲೇಖ(3)ರ ಆದೇಶದಲ್ಲಿ ವಿಚಾರಣಾ 
ಅಧಿಕಾರಿಯವರನ್ನು ನೇಮಕ ಮಾಡಲಾಗಿತ್ತು. ನೌಕರರು ವಿಚಾರಣೆಗೆ ಹಾಜರಾಗದೇ ಇರುವುದರಿಂದ ಮೇಲೆ ಓದಲಾದ ಉಲ್ಲೇಖ(4)ರಲ್ಲಿ ವಿಚಾರಣೆಗೆ 
ಹಾಜರಾಗುವಂತೆ ಸೂಚಿಸಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. ಮೇಲೆ ಓದಲಾದ ಉಲ್ಲೇಖ(5)ರಲ್ಲಿ ವಿಚಾರಣಾ ವರದಿಯಲ್ಲಿ ನೌಕರರ ಅನಧಿಕೃತ 
ಗೈರುಹಾಜರಿ ಆರೋಪವು ಸಾಭೀತಾಗಿರುತ್ತದೆ, ಎಂದು ವರದಿಯಲ್ಲಿ ಅಭಿಪ್ರಾಯ ಪಡಲಾಗಿದ್ದು ಮೇಲೆ ಓದಲಾದ ಉಲ್ಲೇಖ(6) ನಿರ್ದೇಶನಾಲಯದಿಂದ 
ಎರಡನೇ ಸೂಚನಾ ಪತ್ರ ಜಾರಿ ಮಾಡಲಾಗಿರುತ್ತದೆ. ನೌಕರರು ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸಿರುವುದಿಲ್ಲ. ನೌಕರರು ದೀರ್ಫ ಕಾಲದಿಂದ ಅನಧಿಕೃತ ಗೈರು 
ಹಾಜರಿಯಾಗಿರುವುದರಿಂದ ಕೆ.ಸಿ.ಎಸ್‌.(ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 8) ರಿಂದ 8(/॥) ವರೆಗಿನ ದಂಡನೆಯನ್ನು ವಿಧಿಸುವ ಸಕ್ಷಮ ಶಿಸ್ತು 
ಪ್ರಾಧಿಕಾರಿಯಾಗಿರುವುದರಿ೦ದ ವಿಚಾರಣಾ ಪ್ರಾಧಿಕಾರಿಗಳು ನೀಡಿರುವ ವರದಿಯಲ್ಲಿ ಆರೋಪವು ಸಾಭೀತಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 

ಆದೇಶ ಸಂಖ್ಯೆ: ಡಿಪಿಎನ್‌(1) ಸಿಆರ್‌-32/11-12, ದಿನಾ೦ಕ:24-3-2014 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 
1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಸ್‌.ಎನ್‌. ಜಯರಾಮ್‌, ಭಾ.ಆ.ಸೇ. ಆಯುಕ್ತರು, ಆರೋಗ್ಯ ಮತ್ತು ಕುಟು೦ಬ ಕಲ್ಕಾಣ ಸೇವೆಗಳು, 
ಬೆ೦ಗಳೂರು ಆದ ನಾನು ಶ್ರೀಮತಿ ಜಿ.ವಿ. ಸುಧಾ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ತಾಲ್ಲೂಕು ಆಸ್ಪತ್ರೆ ದೇವನಹಳ್ಳಿ ತಾಲ್ಲೂಕು ಬೆ೦ಗಳೂರು ಗ್ರಾಮಾಂತರ 
ಜಿಲ್ಲೆ ಇವರ ದೀರ್ಫಕಾಲದ ಅನಧಿಕೃತ ಗೈರುಹಾಜರಿ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ತಮ್ಮ ಮೇಲ್ಮನವಿ) 1957ರ ರೀತ್ಯಾ ಹಾಗೂ ಸರ್ಕಾರಿ ಸೇವೆಗೆ ಪುನಃ ನೇಮಕಾತಿ ಹೊಂದಲು ಅನರ್ಹನಾಗುವ ರೀತಿ 
ನಿಯಮ 8(vii) ರ ಮೇರೆಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಿದೆ. ದಿನಾಂಕ:25-3-2005 ರಿಂದ ಸದರಿಯವರು ಯಾವುದೇ 
ವೇತನ ಹಾಗೂ ಭತ್ಯೆಗಳಿಗೆ ಅರ್ಹರಿರುವುದಿಲ್ಲ. 


೧೯-220 ಆಯುಕ್ತರು, 
50-05 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆ೦ಗಳೂರು. 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೧೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧, ೨೦೧೪ ಭಾಗ ೩ 














ಉಪ ಆಯುಕ್ತರು (ಭೂಸ್ವಾಧೀನ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯವರ ಕಾರ್ಯಾಲಯ, ಬೆಂಗಳೂರು 
1894ರ ಭೂಸ್ವಾಧೀನ ಕಾಯ್ದೆಯ ಪ್ರಕರಣ 16(2)ರ ಅನ್ವಯ ಘೋಷಣೆ 
ಕ್ರಮಾಂಕ : ಎಲ್‌ಎಕ್ಯೂ/ಸಿಆರ್‌/12/2011-12, ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2014 


ಪರಿವಿಡಿಯಲ್ಲಿ ಪ್ರಸ್ತಾಪಿಸಿದ ಸ್ಪತ್ತನ್ನು ರಸ್ತೆ ನಿರ್ಮಾಣಕ್ಕಾಗಿ ಸಾರ್ವಜನಿಕ ಸದುದ್ದೇಶಕ್ಕಾಗಿ 1976ರ ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ ಕಾಯ್ದೆಯ ಕಲಂ 177 ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ 
ತಿದ್ದುಪಡಿಯಾದ 1991ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ) ಭೂಸ್ವಾಧೀನ ಕಾಯ್ದೆಯ ಉಪ ಕಲಂ (2) ಕಲಂ 16ರಂತೆ ಸದರಿ ಕಾಯ್ದೆ ಉಪ ಕಲಂ (1) ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಯಪಡಿಸಿದೆ. 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್‌ ಸಂಖ್ಯೆ: 133, ಹಂಪಿನಗರ ವ್ಯಾಪ್ತಿಯಲ್ಲಿ ಬರುವ ಸ್ಥಳೀಯ ಕ್ಷೇತ್ರದ ಸಂಖ್ಯೆ: 16, ಬಾಪೂಜಿನಗರ ಸಿ.ಟಿ.ಎಸ್‌. ನಂ.-943ರ ಪೈಕಿ ನಿವೇಶನ 
ಸಂಖ್ಯೆ: 373, ಪಿ.ಐ.ಡಿ. ನಂ. 42-111-373/23ರಲ್ಲಿನ 182 ಚ.ಅಡಿ ಜಾಗವನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರದ ಮೇಲುಸೇತುವೆ ನಿರ್ಮಾಣ ಮತ್ತು ರಸ್ತೆ/ಜಂಕ್ಷನ್‌ ಅಭಿವೃದ್ಧಿ ಕಾಮಗಾರಿಗಾಗಿ 1894ರ ಭೂಸ್ವಾಧೀನ 
ಕಾಯ್ದೆಯಡಿ ಭೂಸ್ವಾಧೀನಪಡಿಸಿಕೊಂಡಿದ್ದು. ಸದರಿ ಸ್ವತ್ತಿನ ವಿವರ ಈ ಕೆಳಕಂಡಂತಿದೆ. 











ವಾರ್ಡ್‌ ಸಂಖ್ಯೆ/ ಚೆಕ್ಕುಬಂದಿ 
ಭೂಸ್ಪಾಧೀನ ಇಲಾಖೆ ಸ್ವಾಧೀನಕ್ಕೆ 
ಸಿ.ಟಿ.ಎಸ್‌. ನಂ./ 
ಕ್ರಸಂ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಪಡಿಸಿಕೊಂಡ ತೆಗೆದುಕೊಂಡ 
ಸ್ಪತಿನ ಸಂಖ್ಯೆ/ 
ವ್‌ ೮ ವಿಸೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕಣ ದಿನಾಂಕ 
ಪಿ.ಐ.ಡಿ. ನಂ. ಧ್ಯ ಜಿ 
133/943/373 
ಕರ್ನಾಟಕ ವಿದ್ದುಚ್ಛಕಿ ಸುಭದ್ರಮ್ಮ ಕೋಂ. ಸಿ.ಟಿ.ಎಸ್‌. ನ೦. ಸಿ.ಟಿ.ಎಸ್‌. ನಂ. ಸಿ.ಟಿ.ಎಸ್‌. ನಂ. ಸಿ.ಟಿ.ಎಸ್‌. ನಂ. 
1 ರ ಹ ಪಿ.ಐ.ಡಿ. ನಂ. 182 ಚ.ಅಡಿ 07-02-2014 
ಫ್ಲಾಕರಿ ಲೇ॥ ಡಿ.ಎನ್‌. ಗೋವಿಂದರಾಜು 943ರ ಉಳಿಕೆ 943ರ ಉಳಿಕೆ 943ರ ಉಳಿಕೆ 943ರ ಉಳಿಕೆ 
ಶಿಟ 42-111-373/23 



































ಸ್ಥಳ : ಬೆಂಗಳೂರು 


ಉಪ ಆಯುಕ್ತರು (ಭೂಸ್ವಾಧೀನ ಮತ್ತು ಟಿಡಿಆರ್‌), 
ದಿನಾಂಕ: 18-02-2014 ಷ್‌ | 


ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 
PD 26 
5025 








ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


